ಕರ್ನಾಟಿಕ ವಿಧಾನ ಪರಿಷತ್ತು 


182(288) 


ಹೊರಡಿಸಿದ್ದರೂ ಸದರಿ ಪ್ರ.ಅ.ಶಾ. ರವರಿಗೆ ಸರ್ಕಾರಿ 
ಆದೇಶ ಸಂ: ಸಿಆಸುಇ 12 ಸನೆನಿ 2001 ದಿನಾಂಕ: 
02.05.2001 ನ್ನು ಉಲ್ಲಂಘಿಸಿ ಪು.ಅ.ಶಾ. ಹುದೆಗೆ 
ಪದೋನ್ನತಿ ನೀಡಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ದಲ್ಲಿ, ಸರ್ಕಾರಿ ಆದೇಶವನ್ನು 
ಉಲ್ಲಂಘಿಸಿರುವ ಡಿ.ಡಿ ಐ) ಹಾಗೂ ಇತರೆ 
ಅಧಿಕಾರಿಗಳ ವಿರುದ್ಧ ಸರ್ಕಾರವು ಕೂಡಲೇ ಶಿಸ್ತು 
ಕ್ರಮ ಕೈಗೊಳ್ಳುವುದೆ? 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು ಶ್ರೀ. ಅಡಗೂರ್‌ ಹೆಚ್‌ ವಿಶ್ವನಾಥ್‌ 
(ನಾಮ ನಿರ್ದೇಶನ ಹೊಂದಿದವರು) 
3. ಉತ್ತರಿಸುವ ದಿನಾಂಕ 17.02.2022 
4. ಉತ್ತರಿಸುವ ಸಚಿವರು ಗೃಹ ಸಚಿವರು 
| ಕ.ಸಂ ಪ್ರಶ್ನೆ ಉತ್ತರ 
ಯಾವುದೇ ಸರ್ಕಾರಿ ಅಧಿಕಾರಿಗಳ ವಿರುದ್ಧ 
ದೋಷಾರೋಪಣೆ ಪತ್ರವನ್ನು ಮತ್ತು ಕಾರಣ 
ಕೇಳುವ ನೊಟೀಸನ್ನು ಹೊರಡಿಸಿ (ಶಿಕ್ಲಾವಧಿ 

ಅ) ಇದ್ದಲ್ಲಿ) ವಿಚಾರಣೆ ಬಾಕಿ ಇದ್ದಲ್ಲಿ ಅಂತಹ ಅವಕಾಶ ಇರುವುದಿಲ್ಲ 
ಅಧಿಕಾರಿ ಮತ್ತು ನೌಕರರಿಗೆ ಪದೋನ್ಮತಿ 
ನೀಡಬಹುದೆ; 

ಆ) | ಅಗ್ನಿಶಾಮಕ ಇಲಾಖೆ ಹುಳಿಮಾವು ಅಗಿಶಾಮಕ ಕ| ಅಗ್ನಿಶಾಮಕ ಇಲಾಖೆಯ ಹುಳಿಮಾವು ಅಗ್ನಿಶಾಮಕ 
ಠಾಣೆ, ಬೆಂಗಳೂರಲ್ಲಿನ ಪುಮುಖ ಅಗಿಶಾಮಕ | ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪು.ಅ.ಶಾ- 
ಸಂಖ್ಯೆ 2316 ಪ್ರ.ಅ.ಶಾರವರ ವಿರುದ್ಧ (2014-15ನೇ | 2316 ರವರಿಗೆ 2014-15ನೇ ಸಾಲಿನಲ್ಲಿ 06 ಬಾರಿ 
ವರ್ಷದಲ್ಲಿ) ಇದುವರೆಗೂ ಎಷ್ಟು ! ದೋಷಾರೋಪಣಾ ಜ್ಞಾಪನ ಪತ್ರ ಹಾಗೂ 07 ಬಾರಿ 
ದೋಷಾರೋಪಣಾ ಪಟ್ಟೆಯನ್ನು, ಕಾರಣ | ಕಾರಣ ಕೇಳುವ ಸೂಚನಾ ಪತ್ರಗಳನ್ನು ಪ್ರಧಾನ 
ನೊಟೀಸನ್ನು ಪ್ರಧಾನ ಕಚೇರಿಯಿಂದ | ಕಚೇರಿಯಿಂದ ಹೊರಡಿಸಲಾಗಿರುತ್ತದೆ. 
ಹೊರಡಿಸಲಾಗಿದೆ: 

ಇ) [ಸದರಿ ಏಳು ಸಂಖ್ಯೆ ದೋಷಾರೋಪಣಾ ಪತ್ರ 
ಹಾಗೂ ಏಳು ಕಾರಣ ಕೇಳುವ ನೊಟೇಸ್‌ 


ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮವಹಿಸಲಾಗುವುದು. 


+ 


ಸಂಖ್ಯೆ: ಹೆಚ್‌ಡಿ 38 ಎಸ್‌ಎಫ್‌ಬಿ 2022 


Fo 


UH” 
Ty ” 


ಗೃಹ ಸಚಿವರು 


